ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ 


ಪ್ರಕ್ನೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಸಂಖೆ 


1076 

ಶ್ರೀ ಅರವಿಂದ್‌ ಕುಮಾರ್‌ ಅರಳಿ 
ಸಭೆಯಿಂದ ಚುನಾಯಿತರಾದವರು) 
21.09.2021. 


(ವಿಧಾನ 


ಉದ್ಯೋಗ . ಸೃಜನ ಯೋಜನೆಯಡಿಯಲ್ಲಿ 
ನಗರ ಮತ್ತು ಗ್ರಾಮೀಣ 'ಪ್ರದೇಶಗಳಲ್ಲಿ ಎಷ್ಟು 


| ಕೈಗಾರಿಕೆಗಳನ್ನು ಸ್ಥಾಪಿಸಲಾಗಿದೆ; 


ಉತ್ತರಿಸುವವರು ಪೌರಾಡಳಿತ, ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ 
| ವಲಯ ಉದ್ದಿಮೆಗಳ ಸಚಿವರು. 
ಸಾ] ಪ್‌ ಪ್‌ 
ಅ) | ಜಿಲ್ಲೆಯಲ್ಲಿ `ಕಾಂಪಿಟ್‌ "ವಿತ್‌ ಚೈನ್‌] ಕಾಂಪೀಡ್‌ ನಿತ ಚೈನಾ `ಯೋಜನೆಯಡ `ಬವೀಡರ್‌ ಚಕ್ಷಯಲ್ಲಿ' ಕೃಷ 
ಯೋಜನೆಯಡಿಯಲ್ಲಿ ಸಣ್ಣ ಕೈಗಾರಿಕೆ ಉಪಕರಣಗಳ ಉತ್ಪಾದನಾ ಕ್ಷಸ್ನರ್‌ ಸ್ಥಾಪಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಕೃಷಿ 
ಇಲಾಖೆ ವತಿಯಿಂದ ಇಲ್ಲಿಯವರೆಗೆ ಎಷ್ಟು | ಉಪಕರಣಗಳ ತಯಾರಿಕೆಯಲ್ಲಿ ' ದೇಶದಲ್ಲಿ ' ಮುಂಚೂಣಿಯಲ್ಲಿರುವ 
ಜನರು ಈ ಯೋಜನೆಯ ಉಪಯೋಗ | ಕೈಗಾರಿಕೋದ್ಯಮಿಗಳನ್ನೊಳಗೊಂಡ “ಶನ್‌ ಗ್ರೂಪ್‌” ಸ್ಥಾಪಿಸಲಾಗಿದ್ದು ಈ 
ಪಡೆದುಕೊಂಡಿದ್ದಾರೆ; ವಿಶನ್‌ ಗ್ರೂಪ್‌ನ ಮಾರ್ಗದರ್ಶನದಂತೆ ಸದರಿ ಸೆಸರ್‌ನ್ನು ಸ್ಥಾಪಿಸಲಾಗುತ್ತಿದೆ. 
ಬೀದರ್‌ನ ಕೋಳಾರ್‌' ಕೈಗಾರಿಕಾ ಪ್ರದೇಶದಲ್ಲಿ 'ಲಭ್ಯವಿರುವ 40 ಎಕರೆ 
ಭೂಮಿಯನ್ನು ಸದರಿ ಕ್ಷಸ್ಪರ್‌ ಸ್ಥಾಫಿಸಲು ಮೀಸಲಿರಿಸಲಾಗಿದೆ. 
"| ಪ್ರಸ್ತುತ ಸದರಿ ಕ್ಷಸ್ಪರ್‌ ಅಭಿವೃದ್ಧಿ ಹಂತದಲ್ಲಿದ್ದು ಹಾಲಿ ಯಾವುದೇ ಕೈಗಾರಿಕಾ 
| ಯೋಜನೆಗಳು ಸ್ಥಾಪನೆಯಾಗಿರುವುದಿಲ್ಲ. 
ಆ) EX} ಸರ್ಕಾರ ಪ್ರಧಾನ ಮಂತ್ರಿಗಳ | ಕಳೆದ ಮೂರು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳೆ ಉದ್ಯೋಗ 


ಸೃಜನ ಯೋಜನೆಯಡಿಯಲ್ಲಿ ಬೀದರ್‌ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ 
ಪ್ರದೇಶಗಳಲ್ಲಿ ಸ್ಥಾಪಿಸಲಾದ ಘಟಕಗಳ ವಿವರಗಳು ಈ ಕೆಳಗಿನಂತಿವೆ. 


ಅವಧಿ ಗ್ರಾಮೀಣ ನಗರ ಒಟ್ಟು 
| 2018-19 48 24 72 
2019-20 53 23 16. 
2020-21 41 19 60 


ಇ) 


ಕಳೆದ 5 "ವರ್ಷಗಳಿಂದ ಕರ್ನಾಟಕ ರಾಜ್ಯ 
ಜಿಲ್ಲಾ ಹಣಕಾಸು ಸಂಸ್ಥೆಯ ಮೂಲಕ 


ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಎಷ್ಟು 


ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯ ಹಣಕಾಸು . ಸಂಸ್ಥೆಯ ಮೂಲಕ 
ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ನೀಡಲಾಗಿರುವ ಸಹಾಯಧನದ ವಿವರಗಳು 
ಈ ಕೆಳಗಿನಂತಿವೆ. 


ಸಹಾಯ ಧನ .ನೀಡಲಾಗಿದೆ? ನೀಡಿದ್ದಲ್ಲಿ, 6% ಬಡಿ ಸಹಾಯಧನ ಮೊದಲನೇ ಪೀಳಿಗೆ: ಉದ್ದಿಮೆದಾರಿಗೆ 
ವಿವರ ನೀಡುವುದು. ಅವಧಿ a ಇವನ ಬಡ್ಡಿ ಸಹಾಯಧನ 
ಸಹಾ ಸಹಾ 
ಘಟಕಗಳು ರೂಲಕ್ಷಗಳೆ್ಲಿ ಘಟಕಗಳು ರೂಲಕ್ಷೆಗಳೆಲ್ಲ 
2016-17 - - 7 7131 
2017-78 - - ಥ 805 
2018-19 ವ OT] 46, 
2019-20 338 [ 635 
2020-21 12 5977 385 
೩ಐ 147 ಸಿಎಸ್‌ಸಿ 2021 p 


AA “) 
(ಎನ್‌. ನಾಗರಾಜುಗಎಂಟಿಚಿ)) 
ಪೌರಾಡಳಿತ ಮತ್ತು ಸಣ್ಣ ಕೈಗಾರಿಕೆ 
ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


—_. 


